 ಈರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸ೦ಖ್ಯೆ 
ಉತ್ತರಿಸಬೇಕಾದ ದಿನಾಂಕ 
ಸದಸ್ಯರ ಹೆಸರು 


: 81974 + 933) 
: 20.09.2021 
: ಶ್ರೀ ಪುಟ್ಕಣ್ಣಿಕ್ಷಕರ ಕ್ಷೇತ) ಹಾಗೂ ಶ್ರೀ ನಸೀರ್‌ 


ಅಹ್ಮದ್‌(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸುವ ಸಚಿವರು : ಮಾನ್ಯ ಅರಣ್ಯ ಆಹಾರ ಮತ್ತು ನಾಗರಿಕ ಸರಬರಾಜು 
ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು 
ಪ್ರ. ಪ್ರಶ್ನೆ ಉತ್ತರ 
ಸಂ. | oo | 
ಅ | ಅರಣ್ಯ ಇಲಾಖೆಯು ಅರಣ್ಯ ವೀಕ್ಷಕ ಅಪರ ಪೊಲೀಸ್‌. ಮಹಾ ನಿರ್ದೇಶಕರು, 


ಹುದ್ದೆಯಿಂದ ಹಿಡಿಡು: ಅರಣ್ಯ : ರಕಕ: 
ಉಪ ವಲಯ . ಅರಣ್ಯಾಧಿಕಾರಿ ಮತ್ತು' 


ವಲಯ . ಅರಣ್ಯಾಧಿಕಾರಿ 
ಹುಹ್ಮೆಗಳವರೆಗೂ ಇಲಾಖೆಯ 
ನೇಮಕಾತಿಯಲ್ಲಿ ನಡೆಯುತ್ತಿರುವ 
ಭುಷ್ಠಾಚಾರ ಕುರಿತು ಈಗಾಗಲೇ 
'ಭ್ರಷ್ಠಾಟಾರ' ನಿಗ್ರಹದಳದಲ್ಲಿ' ಪ್ರಕರಣ” 
ದಾಖಲಾಗಿರುವುದು ಸರ್ಕಾರದ 


ಗಮನಕ್ಕೆ ಬಂದಿರುತ್ತದೆಯೆ 


“ಭ್ರಷ್ಠಾಚಾರ. ನಿಗ್ರಹ ದಳ, ಬೆಂಗಳೂರು ರವರ |. 


ಪತ್ರ ವನಾನಿ 27ನಿ72021ರಲ್ಲಿ ಇಲಾಖೆಯ |" 


ನೇಮಕಾತಿಯಲ್ಲಿ ನಡೆದಿದೆ ಎನ್ನಲಾದ 
ಭಷ್ಠಾಚಾರದಲ್ಲಿ " ಭಾಗಿಯಾಗಿರುವ 
ಅಧಿಕಾರಿ/ನೌಕರರ ವಿರುದ್ಧ ತನಿಖೆ/ವಿಚಾರಣೆ 
ಕೈಗೊಳ್ಳಲು ಪೂರ್ವಾನುಮತಿಯನ್ನು 


ಸಂರಕ್ಷಣಾಧಿಕಾರಿ (ಅರಣ್ಯ ಪಡ ಮುಖ್ಯಸ್ಮರು). 
ಬೆಂಗಳೂರು ಇವರನ್ನು ಕೋರಿರುತ್ತಾರೆ. 


ಕಲಂ 17ಎ) ಭ್ರಷ್ಠಾಚಾರ ಪ್ರತಿಬಲಂಛಕ 
ಕಾಯ್ಗೆ-1988 ಹಾಗೂ ಸರ್ಕಾರಿ ಆದೇಶ 
ಸಂಖ್ಯೆ: ಸಿಆಸುಇ/14/ಸೇಯೋಯು/2016 


ಬೆಂಗಳೂರು ದಿಸಾ೦ಕ:14.03.2016ರೆ 
ಕಂಡಿಕೆ (ಕಿರ ರೀತ್ಯಾ ಪೂರ್ವಾನುಮತಿ 
1 ನೀಡುವಂತೆ ಭ್ರಷ್ಟಾಚಾರ 


ನಿಗಹದಳದಿಂದ ಪ್ರಧಾನ ಮುಖ್ಯ 
ಅರಣ್ಯ ಸಂರಕಣಾಧಿಕಾರಿ ಅರಣ್ಯ ಪಡೆ 
ಮುಖ್ಯಸ್ಥರಿಗೆ ಬರೆದಿರುವ ಪತ್ಸದ 


ಕಾಪಾಡುವಲ್ಲಿ ವಬಿಫಲರಾಗಿದ್ದು, ಈ 
ಕುರಿತು ಇವರ ವಿರುದ್ಧ ಸರ್ಕಾರ ಯಾವ 
ಕಾಲಮಿತಿಯೊಳಗೆ ಕ್ರಮ 
ಕೈಗೊಳ್ತಲಾಗುವುದು; - 


ಗೌಪ್ಯತೆಯನ್ನು ಇಲಾಖಾ ಮುಖ್ಯಸ್ಥರು. 


ಈ ಪ್ರಕರಣದ ಯಾವುದೇ ಮಾಹಿತಿ 
ಸೋರಿಕೆಯಾಗದಂತೆ ಕ್ರಮ. ವಹಿಸಲಾಗಿದೆ. 
ಆದುದರಿಂದ ಯಾವುದೇ ಕ್ರಮ ಕೈಗೊಳ್ಳುವ 
ಅವಶ್ಯಕತೆ ಇರುವುದಿಲ್ಲ. 


ಇ' | ಭ್ರಷ್ಠಾಚಾರ - ವಿಗ್ಗಹದಳದಿಂದ 
ನೇಮಕಾತಿ ಅಕ್ರಮದಲ್ಲಿ: 
ಭಾಗಿಯಾಗಿರುವ ಅಧಿಕಾರಿಗಳ ವಿರುದ್ಧ 
ತನಿಖೆಗೆ ಪೂರ್ನ್ಮಾನುಮತಿ ಪಡೆಯಲು 
ಪ್ರಧಾನ ಮುಖ್ಯ ಸಂರಕ್ಷಣಾಧಿಕಾರಿ 
ಅರಣ್ಯ ಪಡೆ ಮುಖ್ಯಸ್ಕರಿಗೆ ಕೋರಿದ್ದು, 
ಇದುವರೆವಿಗೆ ಅನುಮತಿ ನೀಡದೇ 
ವಿಳಂಬ ನೀತಿ ಅನುಸರಿಸಲಾಗುತ್ತಿದ್ದು, 
ಯಾವ ಕಾಲಮಿತಿಯೊಳಗೆ ತನಿಖೆ 
ನಡೆಸಲು ಅನುಮತಿ ನೀಡಲಾಗುವುದು 
ಹತ್ತು ವಿಳಂಬಕ್ಕೆ ಕಾರಣಗಳೇನು; 


ಅಪರ ಪೋಲೀಸ್‌ ಮಹಾ ನಿರ್ದೇಶಕರು, 
ಭಷ್ಟಾಚಾರ ನಿಗ್ರಹ ದಳ, ಬೆಂಗಳೂರು ಇವರು. 
ದಿನಾಂಕ 27.07.2021ರ ಪತ್ರದಲ್ಲಿ 1988ರ 
ಭಷ್ಟಾಚಾರ ಪ್ರತಿಬಂಧಕ ಕಾಯ್ಲೆ ಕಲಂ 
17(ಎ)ರನ್ವಯ ಮೂರು ತಿಂಗಳೊಳಗೆ, ವಿಶೇಷ 
ಕಾರಣಗೆಳಿದ್ದಲ್ಲಿ ಒಂದು ತಿಂಗಳ ಹೆಚ್ಚುವರಿ 
ಅವಧಿಯೊಳಗೆ ಪೂರ್ವಾನುಮತಿಯನ್ನು 
ನೀಡಲು ಕೋರಿದ್ದು, ಪೂರ್ವಾನುಮತಿ 
ನೀಡುವ ಮುನ್ನ ಸಕಮ ಪ್ರಾಧಿಕಾರಿಯಾದ 
ಪ್ರಧಾನ ಮುಖ್ಯ. ಅರಣ್ಯ ಸಂರಕ್ಷಣಾಧಿಕಾರಿ 
(ಅರಣ್ಯ ಪಡೆ ಮುಖ್ಯಸ್ಥರು)ರವರು ಇಲಾಖೆಯ 
ಜಾಗೃತ ದಳಕ್ಕೆ ಪ್ರಾಥಮಿಕ ತನಿಪೆ ಮಾಡಲು 
ಆದೇಶಿಸಿದ್ದು, 
ಸಲ್ಲಿಸಿದ ನಂತರ ಪರಿಶೀಲಿಸಿ ಮೇಲೆ 
ತಿಳಿಸಲಾದ ಅವಧಿಯೊಳಗೆ ನಿಯಮಾನುಸಾರ 
ಕಶ್ರಮಪಹಿಸಲಾಗುತ್ತದೆ. ಸವರಿ ಪ್ರಕರಣಕ್ಕೆ 
ಸಂಬಂಧಿಸಿದಂತೆ ಜಾಗೃತ ದಳದಿಂದ 
ಕೂಡಲೇ ತನಿಖಾ ವರದಿ ಪಡೆದು ಅಗತ್ಯ ಕ್ರಮ 
ಕೈಗೊಳ್ಳುವಂತೆ ಪ್ರಧಾನ ಮುಖ್ಯ ಅರಣ್ಯ 


ಸಂರಕ್ಷಜಾಧಿಕಾರಿ (ಅರಣ್ಯ ಪಡೆ 
ಮುಖ್ಯಸ್ಥರು)ರವರಿಗೆ ಸರ್ಕಾರದಿಂದ 
| ನಿರ್ದೇಶನ ನೀಡಲಾಗಿದೆ. 
rs ನೇಮಕಾತಿ . ಅಕೆಮದಲ್ಲಿ ಈ ಪ್ರಕರಣದಲ್ಲಿ 'ಅರಣ್ಯ ಇಲಾಖೆಯ 
ಭಾಗಿಯಾಗಿರುವ ಆರೋಪ ಹೊತ್ತಿರುವ | ಜಾಗೃತ 'ದಳದಿಂದ ಪ್ರಾಥಮಿಕ 
ಅಧಿಕಾರಿಗಳು ಅರಣ್ಯ .ಭವನದಲ್ಲಿಯೇ | ತನಿಖೆ/ವಿಚಾರಣೆ ಮಾಡಲು ಆದೆಥಿಸಿದ್ದು, 
ಮೊದಲಿನ ಪ್ರಭಾವಿ ಹುದ್ದೆಯಲ್ಲಿ | ಸದರಿ ದೂರಿನಲ್ಲಿ, ಹೆಸರಿಸಲಾದ 
ಮುಂದುವರೆಯುತ್ತಿರುವುದರಿಂದ, ಸಾಕ್ಕಿ | ಅಧಿಕಾರಿ/ಸಿಬ್ಬಂದಿಗಳು ಸದರಿ |' 
ನಾಶ ಮಾಡದಂತೆ ತಡೆಯಲು ಸರ್ಕಾರ | ಭ್ರಷ್ಟಾಚಾರದಲ್ಲಿ, ಭಾಗಿಯಾಗಿದ್ದಾರೆಂದು 
ಯಾವ 3್ರಮಕ್ಯೆಗೊಳ್ಳುವುವು;: ಈ।ಕಂಡು 'ಬಂದಲ್ಲಿ, ಪರಿಶೀಲಿಸಿ 
ಆರೋಪಿ ಸೌಕರರನ್ನು ` ಪ್ರಸ್ತುತ] ನಿಯಮಾನುಸಾರ ಸೂಕ್ತ ಕ್ರಮ 
ಕಾರ್ಯನಿರ್ವಹಿಸುತ್ತಿರುವ ಕೈಗೊಳ್ಳಲಾಗುವುಡು 
ಹುದ್ದೆಯಿಂದ ' ಬಿಡುಗಡೆಗೊಳಿಸಿ 
ಸ್ಯಾಯಸಮ್ಮತ ತನಿಖೆಗೆ ಸರ್ಕಾರ 
ಕುಮಕ್ಯೆಗೊಳ್ಳುವುದೆಳ; ಆರೋಪಿತ 
ಸೌಕರರನ್ನು ಯಾವ ಕಾಲಮಿತಿಯೊಳಗೆ 
ಸ್ಥಳ ಬದಲಾವಣೆ ಮಾಡಲಾಗುವುದು? 


ಪ್ರಾಥಮಿಕ ತನಿಖಾ ವರದಿ] 


, ಸಂಖ್ಯೇ ಎಫ್‌ಇಇ 48 ಎಫ್‌ಡಿಇ 2021 


| (ಉಮೇಶ್‌ವೆ. ಕತ್ತಿ) 
ಅರಣ್ಯ, ಆಹಾರ ಮತ್ತೆ ನಾಗೆರಿಕ ಸರಬರಾಜು ಮತ್ತು 


ಗ್ರಾಹಕರ ವ್ಯವಹಾರಗಳ ಸಚಿಪರು 


